KA / BG- GPO/2515 /WPP -47/2009-2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ 


ಬೆಂಗಳೂರು, ಗುರುವಾರ, ಜನವರಿ ೧೪ , ೨೦೧೦ ( ಪುಷ್ಯ ೨೪ , ಶಕ ವರ್ಷ ೧೯೩೧) 


ಸಂಚಿಕೆ ೨ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು , ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 240 ಆಸೇವ 2009, ಬೆಂಗಳೂರು, ದಿನಾಂಕ :22ನೇ ಡಿಸೆಂಬರ್ , 2009 
- ಶ್ರೀಮತಿ ಎಂ .ವಿ . ಸಾವಿತ್ರಿ, ಕೆ.ಎ.ಎಸ್ ( ಸೂಪರ್‌ ಟೈಂ ಸ್ಕೇಲ್) ಅಧಿಕಾರಿ, ಹಾಲಿ ರಿಜಿಸ್ಟಾರ್‌, ನಿಮ್ಹಾನ್ಸ್, ಬೆಂಗಳೂರು 
ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪ್ರಧಾನ 
ವ್ಯವಸ್ಥಾಪಕರು ( ಸಿಬ್ಬಂದಿ ಮತ್ತು ಆಡಳಿತ), ಬೆಂಗಳೂರು ಮೆಟ್ರೋ ರೈಲ್ವೆ ನಿಗಮ ನಿಯಮಿತ, ಬೆಂಗಳೂರು- ಖಾಲಿ ಹುದ್ದೆಗೆ 
ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್. 1 

- ಎಚ್. ಆರ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -2) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 486 ಆಸೇ 2009 , ಬೆಂಗಳೂರು, ದಿನಾಂಕ: 19ನೇ ಡಿಸೆಂಬರ್ , 2009 
ಡಾ : ಬಿ. ವಿ. ವಸಂತ ಲಕ್ಷ್ಮಿ , ಕೆ. ಎ.ಎಸ್ (ಕಿರಿಯ ಶ್ರೇಣಿ) ಪ್ರಸ್ತುತ ಯೋಜನಾ ವ್ಯವಸ್ಥಾಪಕರು ( ಅಭಿವೃದ್ದಿ), ಕರ್ನಾಟಕ 
ಕೊಳಚೆ ನಿರ್ಮೂಲನಾ ಮಂಡಳಿ , ಬೆಂಗಳೂರು ಇವರ ಹೆಸರನ್ನು ಡಾ : ವಾಸಂತಿ ಅಮರ್, ಬಿ . ವಿ. ( Dr. VASANTHI 
AMAR B.V.) ಎಂದು ಬದಲಾಯಿಸಿಕೊಳ್ಳಲು ಅನುಮತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 2 

ಎಚ್. ಆರ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


( ೧೭) 


೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪, ೨೦೧೦ 

ಭಾಗ - ೨ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 177 ಸೇಲಮು 2009, ಬೆಂಗಳೂರು, ದಿನಾಂಕ: 17ನೇ ಡಿಸೆಂಬರ್ , 2009 
ಸ್ಥಳ ನಿರೀಕ್ಷಣೆಯಲ್ಲಿರುವ ಈ ಕೆಳಕಂಡ ಮುಖ್ಯ ಇಂಜಿನಿಯರ್‌ಗಳ ಸೇವೆಯನ್ನು ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆಗೆ ಅವರ ಹೆಸರುಗಳ ಮುಂದೆ ನಮೂದಿಸಿರುವ ಸ್ಥಳಗಳಿಗೆ ನೇಮಿಸಲು ಅವರ ಹೆಸರಿನ 
ಮುಂದೆ ನಮೂದಿಸಿರುವ ಇಲಾಖೆಗಳ ವಶಕ್ಕೆ ನೀಡಲಾಗಿದೆ. 
ಕ್ರ. ಸಂ ಅಧಿಕಾರಿಯ ಹೆಸರು 

ಸ್ಥಳ ನಿಯುಕ್ತಿಗೊಳಿಸುವ ಹುದ್ದೆ 
ಶ್ರೀ ಎಸ್. ಬಿ . ಸಿದ್ದಗಂಗಪ್ಪ 

ಮುಖ್ಯ ಇಂಜಿನಿಯರ್, ಬೆಂಗಳೂರು ಮೆಟ್ರೋ ರೈಲ್ವೆ 
ಮುಖ್ಯ ಇಂಜಿನಿಯರ್ 

ಕಾರ್ಪೋರೇಷನ್ ಲಿಮಿಟೆಡ್ ( ಬಿ . ಎಂ . ಆರ್ . ಸಿ . ಎಲ್ ) ಬೆಂಗಳೂರು 
ಈ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ದಿ 

ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಶ್ರೀ ಎಂ . ಬಿ . ಬುರ್ಜಿ 

ಮುಖ್ಯ ಇಂಜಿನಿಯರ್, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ 
ಮುಖ್ಯ ಇಂಜಿನಿಯರ್ 

ಮಂಡಳಿ, ಬೆಂಗಳೂರು ಈ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್, 3 

ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3 ) 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 177 ಸೇಲಮು 2009, ಬೆಂಗಳೂರು, ದಿನಾಂಕ: 18ನೇ ಡಿಸೆಂಬರ್ , 2009 
ಶ್ರೀ ಬಿ. ಶಿವಶಂಕರ್, ಮುಖ್ಯ ಇಂಜಿನಿಯರ್ (ನೇಮಕಾತಿ ನಿರೀಕ್ಷಣೆಯಲ್ಲಿ) ಅವರನ್ನು ಮುಖ್ಯ ಇಂಜಿನಿಯರ್, 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಈ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 4 

ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 
ಒಳಾಡಳಿತ ಸಚಿವಾಲಯ 

ತಿದ್ದೋಲೆ 
ಸಂಖ್ಯೆ: ಹೆಚ್‌ಡಿ 31 ಪಿಆರ್‌ಇ 2007 , ಬೆಂಗಳೂರು, ದಿನಾಂಕ: 7ನೇ ಡಿಸೆಂಬರ್ , 2009 
ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಹೆಚ್‌ಡಿ 31 ಪಿಆರ್‌ಇ 2007, ದಿನಾಂಕ:24.9 .2009ರಲ್ಲಿನ ಮೊದಲನೇ ಕಂಡಿಕೆಯ 
ಎರಡನೇ ಸಾಲಿನಲ್ಲಿ ನಮೂದಿಸಿರುವ “ ರೂ . 18150 - 450 - 19500 - 525 - 22650 - 600 - 26250 - 675 - 26925ರ ” 
ಎಂಬುದರ ಬದಲಿಗೆ “ ದಿನಾಂಕ:31.12 .2004 ರಿಂದ ದಿನಾಂಕ:31.3. 2006 ರವರೆಗೆ ಪೂರ್ವ ಪರಿಷ್ಕೃತ ವೇತನ ಶ್ರೇಣಿ ರೂ . 
9580 -260 -10880 - 320 - 13440 - 380 -14200 ಹಾಗೂ ದಿನಾಂಕ:1.4 .2006 ರಿಂದ ಪರಿಷ್ಕೃತ ವೇತನ ಶ್ರೇಣಿ ರೂ . 
18150 -450 -19500 -525 - 22650 - 600 - 26250 - 675 - 26925 " ರ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 5 

ಟಿ. ಕೃಷ್ಣಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ಸೆರೆಮನೆ ಮತ್ತು ಸಿನಿಮಾ) 


೧೯. 


ಭಾಗ - ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪, ೨೦೧೦ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 530 ಸಅಸೇ 2009 , ಬೆಂಗಳೂರು, ದಿನಾಂಕ: 18ನೇ ಡಿಸೆಂಬರ್ , 2009 
ಶ್ರೀ ಪ್ರದೀಪ್ ಎಸ್, ರಾಜನಾಳ್ , ಜಂಟಿ ಕಾರ್ಯದರ್ಶಿ , ನಿಯೋಜನೆ ಮೇಲೆ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ , 
ಕೋಲಾರ ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂದಕ್ಕೆ ಪಡೆದು ಅವರನ್ನು ಕರ್ನಾಟಕ ಸರ್ಕಾರ 
ಸಚಿವಾಲಯದ ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 6 

ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 185 ಆಸೇವ 2009, ಬೆಂಗಳೂರು, ದಿನಾಂಕ:17ನೇ ಡಿಸೆಂಬರ್ , 2009 
ಶ್ರೀ ಪ್ರಕಾಶ್ ಜಿ. ಟಿ. ನಿಟ್ಟಾಲಿ, ಕೆ. ಎ . ಎಸ್ ( ಕಿರಿಯ ಶ್ರೇಣಿ) ಅಧಿಕಾರಿ , ಸಹಾಯಕ ಆಯುಕ್ತರು, ಗ್ಯಾಸ್ ಅಥಾರಿಟಿ ಆಫ್ 
ಇಂಡಿಯಾ ಲಿಮಿಟೆಡ್, ಬೆಂಗಳೂರು ಇವರನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ , ಹಿಪ್ಪರಗಿ ಯೋಜನೆ ( ಆರ್ ಅಂಡ್ ಆರ್), ಅಥಣಿ, ಬೆಳಗಾಂ - ಜಿಲ್ಲೆ 
ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌ . 7 

ಎಚ್.ಆರ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 442 SAS 2009 (P -1) , Bangalore, Dated : 24th December, 2009 
Dr. K .G . Jagadeesha, IAS (KN 2005 ), Special Officer for creation of new Yadgir District is posted 
as Deputy Commissioner of newly created Yadgir District with effect from the date of creation of the new 
district. 

Dr. K .G . Jagadeesha , IAS is also placed in additional charge of the post of Chief Executive 
Officer, of newly constituted Yadgir Zilla Panchayat, with effect from the date of constitution of the new 
Yadgir Zilla Panchayat. 

Sri Vipul Bansal, IAS (KN 2005 ), Deputy Secretary to Government Finance Department is posted 
as Deputy Secretary to Government, Finance Department ( Budget & Resources) with immediate effect 
and until further orders . 

The services of Sri D . Randeep , IAS (KN 2006 ), Commissioner, City Municipal Corporation , 
Gulbarga , are withdrawn from Urban Development Department with immediate effect and posted until 
further orders as Deputy Secretary to Government, Finance Department vice Sri Vipul Bansa , IAS posted 
as Deputy Secretary to Government, Finance Department (B & R ). 

By Order and in the name of the Governor of Karnataka , 
P . R . 8 

K .G . ANANTHA 

Under Secretary to Government, 
Department of Personnel and Administrative Reforms (Services -I) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪ , ೨೦೧೦ 

ಭಾಗ - ೨ 
NOTIFICATION 
No . DPAR 444 SAS 2009, Bangalore , Dated : 15th December , 2009 
Dr. V . Chandrasekar, IAS (KN 99 ), Director of Backward Classes Welfare is transferred with 
immediate effect & his services are placed at the disposal of Commerce & Industries Department until 
further orders for being posted as Managing Director, Hutti, Gold Mines Limited , Bangalore relieving Sri N . 
Sriraman , IAS of additional charge. 

The Commissioner, Social Welfare Department, Bangalore is placed in additional charge of the 
post of Commissioner of Backward Classes Welfare with immediate effect & until further orders vice Dr., 
V . Chandrasekar, IAS transferred . 

By Order and in the name of the Governor of Karnataka , 
P . R . 9 

K . G . ANANTHA 

Under Secretary to Government, 
Department of Personnel and Administrative Reforms ( Services-I) 

NOTIFICATION 
No. DPAR 457 SAS 2009, Bangalore , Dated : 15th December, 2009 
Dr. H .V . Parshwanath , IAS (KN 92), waiting for posting is posted with immediate effect & until 
further orders as Registrar of Co -operative Societies , Bangalore in the existing vacancy . 

By Order and in the name of the Governor ofKarnataka , 
P . R . 10 

K . G . ANANTHA 

Under Secretary to Government, 
Department of Personnel and Administrative Reforms ( Services-I) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 223 ಆಸೇವ 2009, ಬೆಂಗಳೂರು, ದಿನಾಂಕ : 23ನೇ ಡಿಸೆಂಬರ್ , 2009 
ಈ ಕೆಳಕಂಡ ಕೆ.ಎ .ಎಸ್ (ಆಯ್ಕೆ ಶ್ರೇಣಿ/ಹಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ 
ನೇಮಿಸಿದೆ. 
ಕ್ರ. ಸಂ | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀ /ಶ್ರೀಮತಿ | 
ರಾಮಾಂಜನೇಯ, 

| ಮುಖ್ಯ ಆಡಳಿತಾಧಿಕಾರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಆಯ್ಕೆ ಶ್ರೇಣಿ, 

ಸೇವೆಗಳ ನಿರ್ದೇಶನಾಲಯ , ಬೆಂಗಳೂರು- ಖಾಲಿ ಹುದ್ದೆ 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ 
ಜಿಲ್ಲಾದಂಡಾಧಿಕಾರಿಗಳು , ದಾವಣಗೆರೆ ಜಿಲ್ಲೆ , 
ದಾವಣಗೆರೆ 
ಸಿ. ಎಂ . ನೂರ್ ಮನ್ಸೂರ್‌, 

ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು , 
ಹಿರಿಯ ಶ್ರೇಣಿ, 

ದಾವಣಗೆರೆ ಜಿಲ್ಲೆ, ದಾವಣಗೆರೆ - ಶ್ರೀ ರಾಮಾಂಜನೇಯ ಇವರ 
ಯೋಜನಾಧಿಕಾರಿ, ಕರ್ನಾಟಕ ಬಾಲವಿಕಾಸ ಸ್ಥಾನದಲ್ಲಿ 
ಅಕಾಡಮಿ , ಧಾರವಾಡ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 11 

- ಎಚ್. ಆರ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 


2 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೪ , ೨೦೧೦ 

೨೧ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 245 ಆಸೇವ 2009 , ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್, 2009 
ಶ್ರೀಮತಿ ಗಂಗೂಬಾಯಿ ಆರ್ . ಮಾನ್‌ಕರ್‌, ಕೆ. ಎ . ಎಸ್ ( ಕಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ಉಪವಿಭಾಗಾಧಿಕಾರಿ, 
ಕುಮಟಾ ಉಪವಿಭಾಗ , ಉತರ ಕನ್ನಡ ಜಿಲ್ಲೆ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಮ್ಮ 
ಹಾಗೂ ಮುಂದಿನ ಆದೇಶದವರೆಗೆ ಯೋಜನಾ ವ್ಯವಸ್ಥಾಪಕರು ( ಅಭಿವೃದ್ದಿ), ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ , 
ಹುಬ್ಬಳ್ಳಿ - ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು ವಸತಿ ಇಲಾಖೆಯ ವಶಕ್ಕೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 12 

ಎಚ್. ಆರ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -2 ) 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 183 ಸಮನ್ವಯ 2009, ಬೆಂಗಳೂರು, ದಿನಾಂಕ: 24ನೇ ಡಿಸೆಂಬರ್ , 2009 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು 
ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 22 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಐ . ಎಸ್. ಎನ್. 
ಪ್ರಸಾದ್ ಭಾ . ಆ. ಸೇ (ಕೆಎನ್ - 86) ಮಾನ್ಯ ಮುಖ್ಯಮಂತ್ರಿಯವರ ಕಾರ್ಯದರ್ಶಿ , ವಿಧಾನ ಸೌಧ, ಬೆಂಗಳೂರು ಇವರನ್ನು 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ( ಶ್ರೀ ವಿ . ಪಿ. ಬಳಿಗಾರ್ ಭಾ . ಆ. ಸೇ 
(ಕೆ.ಎನ್ - 80 ) ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 13 

ಎಸ್ . ಜೆ. ಸಂಪತ್ ಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

* ಇಂಧನ ಇಲಾಖೆ 
HIGH COURT OF KARNATAKA, 

NOTIFICATION 
LCA - II 299 /2009, Bangalore , Dated : 18th December, 2009 

PART-I 
In exercise of the powers conferred by Article 235 of the Constitution of India read with Rule 2 of 
the Karnataka Sub -Ordinate Courts (Ministerial and Other Posts) (Recruitment) Rules, 1982. the High 
Court of Karnataka is pleased to promote Smt. Rajivi Bai. Sheristedar, District & Sessions Court Udupi, to 
officiate as Chief Administrative Officer in the judicial department purely on temporary basis in the Pay 
Scale of Rs . 11400- 300 - 12300- 350 -14400 - 400 -16800 - 450 - 19500-525 - 21600 in the existing Vacancy and 
posted her to the vacancy caused due to the death of late K .G . Jayaram , CAO of Shimoga Unit with effect 
from the date she assumes charge . 

By Order of the High Court, 
P . R . 14 

A . P . MURARI 

Registrar (Vigilance) 
ಶಿಕ್ಷಣ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಇಡಿ 93 ಡಿಸಿ 2007 , ಬೆಂಗಳೂರು, ದಿನಾಂಕ: 17ನೇ ಡಿಸೆಂಬರ್, 2009 
ಕಾಲೇಜು ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಗ್ರೇಡ್-1 ಪ್ರಾಂಶುಪಾಲರುಗಳಿಗೆ ಗ್ರೇಡ್- 2 ಪ್ರಾಂಶುಪಾಲರ ಹುದ್ದೆಗೆ 
ರೂ . 16400 -22400 ಯುಜಿಸಿ ವೇತನ ಶ್ರೇಣಿಯಲ್ಲಿ ಕೂಡಲೇ ಜಾರಿಗೆ ಬರುವಂತೆ ಸ್ಥಾನಪನ್ನ ಪದೋನ್ನತಿ ನೀಡಿ ಅವರ 
ಹೆಸರಿನ ಮುಂದೆ ನಮೂದಿಸಲಾದ ಸ್ಥಳ / ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


೨೨ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜನವರಿ ೧೪, ೨೦೧೦ 

ಭಾಗ - ೨ 
ಕ್ರ. ಸಂ ಹೆಸರು ಮತ್ತು ಕಾರ್ಯ ನಿರ್ವಹಿಸುತ್ತಿರುವ ಪದೋನ್ನತಿ ನಂತರ ಸ್ಥಳ ನಿಯುಕ್ತಿಗೊಳಿಸಿರುವ ಸ್ಥಳ 


ಶ್ರೀ ಇಬ್ರಾಹಿಂ 

ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು, 
ಜಂಟಿ ನಿರ್ದೇಶಕರ ಕಛೇರಿ, 

ಸಾಗರ , ಶಿವಮೊಗ್ಗ ಜಿಲ್ಲೆ 
ಮಂಗಳೂರು 
ಶ್ರೀ ಶಿಂಧೆ, ಬಿ.ಆರ್ . 

ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕಡೂರು ಚಿಕ್ಕಮಗಳೂರು ಜಿಲ್ಲೆ. 
ಅಫ್ಜಲ್‌ಪುರ , ಗುಲ್ಬರ್ಗಾ 
ಶ್ರೀ ಕುಮಾರ್, 

ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ] ಮಂಡ್ಯ 
ಕೆ. ಆರ್. ಪುರಂ, ಬೆಂಗಳೂರು 
ಶ್ರೀ ಲಕ್ಷ್ಮೀನಾರಾಯಣ ಹೆಚ್.ವಿ . ಸರ್ಕಾರಿ ಪ್ರಥಮ ದರ್ಜೆ ವಿಜ್ಞಾನ ಕಾಲೇಜು, 

ಸರ್ಕಾರಿ ವಿಜ್ಞಾನ ಕಾಲೇಜು, ಹಾಸನ ಹಾಸನ ಇಲ್ಲಿಯೇ ಮುಂದುವರೆಸಲಾಗಿದೆ. 
5 . ಶ್ರೀ ನಾವಿ ಎಸ್. ಜಿ . 

ಸರ್ಕಾರಿ ಬಾಲಕರ ಪ್ರಥಮ ದರ್ಜೆ ಕಾಲೇಜು, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚಿಂತಾಮಣಿ, 
ಗುಡಿಗೇರಿ, ಧಾರವಾಡ 

ಬಡ್ತಿ ನೀಡಿ ಸೂಚಿಸಲಾದ ಸ್ಥಳ / ಹುದ್ದೆಯಲ್ಲಿ ಮೇಲ್ಕಂಡ ಪ್ರಾಂಶುಪಾಲರುಗಳು ಈ ಆದೇಶ ತಲುಪಿದ 15 
ದಿವಸಗಳೊಳಗಾಗಿ ಕಾರ್ಯಭಾರ ವರದಿ ಮಾಡಿಕೊಳ್ಳತಕ್ಕದ್ದು. ತಪ್ಪಿದಲ್ಲಿ ಬಡ್ತಿಯು ತಂತಾನೇ ರದ್ದುಗೊಳ್ಳುತ್ತದೆ. 

ಈ ಕುರಿತು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಬಾಕಿ ಇರುವ ಅರ್ಜಿ ಸಂಖ್ಯೆ:5209 /2009ರಲ್ಲಿ 
ನ್ಯಾಯಾಲಯ ನೀಡುವ ಅಂತಿಮ ತೀರ್ಪಿನನ್ವಯ ಕ್ರಮ ಕೈಗೊಳ್ಳುವ ಹಕ್ಕನ್ನು ಸರ್ಕಾರ ಕಾಯ್ದಿರಿಸಿದೆ. 

ಬಡ್ತಿ ಹೊಂದಿದ ಪ್ರಾಂಶುಪಾಲರುಗಳು ಸ್ಥಳನಿಯುಕ್ತಿಗೊಳಿಸಲಾದ ಸ್ಥಳ/ ಹುದ್ದೆಯಲ್ಲಿ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಿ 
ಪ್ರಭಾರ ವರ್ಗಾವಣೆ ಪ್ರಪತ್ರವನ್ನು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೂ ಕಳುಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 15 

ಎಸ್ . ಎಂ . ನಂದಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಶಿಕ್ಷಣ ಇಲಾಖೆ (ಕಾಲೇಜು) 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 88 ರಾಉನಿ 2009 , ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್ , 2009 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಇ 19 ರಾಉನಿ 2009 ದಿನಾಂಕ:2.3. 2009ರಲ್ಲಿ ಶ್ರೀ ಎಂ . ಮಹದೇವ್, ಮಾಜಿ 
ಸಚಿವರು, ನಂ . 103 ಬಿ, 4ನೇ ಎ ಮೈನ್, ಎಂ .ಎಲ್. ಎ . ಬಡಾವಣೆ, ಭೂಪಸಂದ್ರ, ಬೆಂಗಳೂರು-560094 ಇವರನ್ನು 
ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರು ಹಾಗೂ ನಿರ್ದೇಶಕ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಿಸಿ ಹೊರಡಿಸಿದ್ದ 
ಆದೇಶವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 16 

ನಂಜುಂಡಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


ಭಾಗ - ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪, ೨೦೧೦ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ತ 292 ಪ್ರವಾಯೋ 2009[ ಭಾಗ -7], ಬೆಂಗಳೂರು, ದಿನಾಂಕ : 19ನೇ ಡಿಸೆಂಬರ್, 2009 

ಶ್ರೀ ಕೃಷ್ಣದೇವರಾಯರ ಪೀಠಾರೋಹಣದ 500ನೇ ವರ್ಷದ ಸ್ಮರಣಾರ್ಥ ಕಾರ್ಯಕ್ರಮಗಳಿಗೆ ಡಾ :ವಿಷ್ಣುಕಾಂತ್ 
ಎಸ್.ಚಟ್‌ಪಲ್ಲಿ , ಕಾರ್ಯನಿರ್ವಾಹಕ ನಿರ್ದೇಶಕರು ಮತ್ತು ಸದಸ್ಯರು, ಕೌಶಲ್ಯ ಆಯೋಗ ಇವರನ್ನು ವಿಶೇಷಾಧಿಕಾರಿಯನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರವು ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 17 

* ಎಂ .ಕೆ. ಭರರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 166 ಇಪಿಎಸ್ 2009 , ಬೆಂಗಳೂರು, ದಿನಾಂಕ: 11ನೇ ಡಿಸೆಂಬರ್, 2009 

ಭಾಗ - 1 | 
ರಾಜ್ಯ ಅಬಕಾರಿ ಸೇವೆಗೆ ಸೇರಿದ ಈ ಕೆಳಕಂಡ ಅಬಕಾರಿ ಉಪ ಅಧೀಕ್ಷಕರುಗಳಿಗೆ ವೇತನ ಶ್ರೇಣಿ ರೂ . 14050 
350 -14400 - 400 - 16800 - 450 -19500 -525 - 22650 -600 - 25050ರ ಅಬಕಾರಿ ಅಧೀಕ್ಷಕರ ವೃಂದಕ್ಕೆ ಸ್ಥಾನಪನ್ನ 
ಮುಂಬಡ್ತಿಗೊಳಿಸಿ ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 
ಕ್ರ. ಸಂ ಅಧಿಕಾರಿ ಹೆಸರು ಮತ್ತು ಪ್ರಸ್ತುತ ಕಾರ್ಯ | ಅಬಕಾರಿ ಅಧೀಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡಿ ನೇಮಿಸಲಾಗಿರುವ 

ನಿರ್ವಹಿಸುತ್ತಿರುವ ಸ್ಥಳ 

ಶ್ರೀಮತಿ/ ಶ್ರೀ 
ಬಿ . ಎ . ಹಡಲಗೆ , 

ಮೆ :ಸಿದ್ದಾಪುರ ಡಿಸ್ಟಿಲರಿ ಲಿ., ಸಿದ್ದಾಪುರ ಗ್ರಾಮ , ಜಮಖಂಡಿ 
ಅಬಕಾರಿ ಉಪ ಅಧೀಕ್ಷಕರು, ಅಬಕಾರಿ | ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 
ಉಪ ಆಯುಕ್ತರ ಕಛೇರಿ, ಬೆಳಗಾಂ ಜಿಲ್ಲೆ, 
ಬೆಳಗಾಂ 
ಸಿ . ವಿ . ಗೀತ, 

ಕೆ. ಎಸ್ . ಬಿ . ಸಿ. ಎಲ್ ಡಿಪೋ ಯಶವಂತಪುರ, ಬೆಂಗಳೂರು 
ಅಬಕಾರಿ ಉಪ ಅಧೀಕ್ಷಕರು, ಅಬಕಾರಿ 

ಆಯುಕ್ತರ ಕಛೇರಿ ಬೆಂಗಳೂರು 
3 ಹೆಚ್. ಪುಟ್ಟಸ್ವಾಮಿ 

ಅಬಕಾರಿ ಜಂಟಿ ಆಯುಕ್ತರ ಕಚೇರಿ, ಮಂಗಳೂರು ವಿಭಾಗ 
ಉಡುಪಿ ಉಪ ವಿಭಾಗ, ಉಡುಪಿ ಜಿಲ್ಲೆ 
ಶಿವನಗೌಡ 

ಅಬಕಾರಿ ಜಂಟಿ ಆಯುಕ್ತರ ಕಚೇರಿ, ರಾಜ್ಯ ವಿಚಕ್ಷಣ ದಳ , 
ಅಬಕಾರಿ ಉಪ ಅಧೀಕ್ಷಕರು, ಗಾಂಧಿ ನಗರ | ಬೆಂಗಳೂರು 
ಉಪ ವಿಭಾಗ ಬೆಂಗಳೂರು ನಗರ ಜಿಲ್ಲೆ 
ಡಿ. ಜೆ. ಶಂಕರಪ್ಪ 

ಮೆ : ಖೋಡೆ ಬ್ರಿವರೀಸ್ ಲಿ., ( ಬ್ರಿವರೀಸ್‌ ಡಿವಿಜನ್), 7ನೇ 
ಅಬಕಾರಿ ಉಪ ಅಧೀಕ್ಷಕರು, ಹಾಸನ ಉಪ ಮೈಲಿ, ಕನಕಪುರ ರಸ್ತೆ, ಕೋಣನಕುಂಟೆ ಗ್ರಾಮ , ಬೆಂಗಳೂರು 
ವಿಭಾಗ, ಹಾಸನ ಜಿಲ್ಲೆ 
ವಿ .ಎಸ್. ರಾಣೆ, 

ಮೆ : ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ, ಎಂ .ಕೆ. 
ಅಬಕಾರಿ ಉಪ ಅಧೀಕ್ಷಕರು, ಹುಬ್ಬಳ್ಳಿ ಉಪ ಹುಬ್ಬಳ್ಳಿ, ಬೆಳಗಾಂ ಜಿಲ್ಲೆ 
ವಿಭಾಗ - 1, ಧಾರವಾಡ ಜಿಲ್ಲೆ 


೨೪ 


ಕ್ರ. ಸಂ 


8 


10 | 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪, ೨೦೧೦ 

ಭಾಗ - ೨ 
ಅಧಿಕಾರಿ ಹೆಸರು ಮತ್ತು ಪ್ರಸ್ತುತ ಕಾರ್ಯ ಅಬಕಾರಿ ಅಧೀಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡಿ 
ನಿರ್ವಹಿಸುತ್ತಿರುವ ಸ್ಥಳ 

ನೇಮಿಸಲಾಗಿರುವ ಸ್ಥಳ 
ಶ್ರೀಮತಿ/ ಶ್ರೀ 
ಎಸ್. ವೀರಭದ್ರಪ್ಪ, 

ಮೆ : ಉಗಾರ್ ಶುಗರ್ ವರ್ಕ್ಸ್ ಲಿ., ಉಗಾರ ಖುರ್ದ, 
ಅಬಕಾರಿ ಉಪ ಅಧೀಕ್ಷಕರು, 

ಬೆಳಗಾಂ ಜಿಲ್ಲೆ 
ಬಾಗಲಕೋಟೆ ಉಪ ವಿಭಾಗ, ಬಾಗಲಕೋಟೆ 
ಆರ್ . ಬಾಲಕೃಷ್ಣ 

ಮೆ :ಅಮೃತ್ ಡಿಸ್ಟಿಲರೀಸ್ ಲಿ., ಸರ್ವೆ ನಂ . 49 , ಕಂಬಿಪುರ, 
ಅಬಕಾರಿ ಉಪ ಅಧೀಕ್ಷಕರು, 

ಮೈಸೂರು ರಸ್ತೆ, ಬೆಂಗಳೂರು 
ಅಬಕಾರಿ ಆಯುಕ್ತರ ಕಛೇರಿ, ಬೆಂಗಳೂರು 
ಎಫ್. ಹೆಚ್ . ಛಲವಾದಿ, 

ಮೆ : ಸಾವರಿನ್ ಡಿಸ್ಟಿಲರೀಸ್ ಲಿ ., ಸಿಂಗಾಪುರ ಗ್ರಾಮ, 
ಅಬಕಾರಿ ಉಪ ಅಧೀಕ್ಷಕರು, 

ಸಿಂಧನೂರು ತಾಲ್ಲೂಕು, ರಾಯಚೂರು ಜಿಲ್ಲೆ 
ರಾಮದುರ್ಗ ಉಪ ವಿಭಾಗ, ಬೆಳಗಾಂ ಜಿಲ್ಲೆ 
ಕೆ. ರಾಜಶೇಖ 

ಮೆ :ಖೋಡೆ ಇಂಡಿಯಾ ಲಿ., 54 ಕನ್ನಾಯಕನ ಅಗ್ರಹಾರ, 
ಅಬಕಾರಿ ಉಪ ಅಧೀಕ್ಷಕರು, 

ಆನೇಕಲ್ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ 
ತುಮಕೂರು ಉಪ ವಿಭಾಗ , ತುಮಕೂರು 
ಎ .ಎಲ್. ರಾಜಬನ್ನಿ 

ಮೆ : ವಿಶ್ವನಾಥ ಶುಗರ್ ಲಿ., ಡಿಸ್ಟಿಲರಿ ಘಟಕ, 
ಅಬಕಾರಿ ಉಪ ಅಧೀಕ್ಷಕರು, 

ಬೆಲ್ಲದ ಬಾಗೇವಾಡಿ, ಹುಕ್ಕೇರಿ ತಾಲ್ಲೂಕು ಬೆಳಗಾಂ ಜಿಲ್ಲೆ . 
ಧಾರವಾಡ ಉಪ ವಿಭಾಗ , ಧಾರವಾಡ ಜಿಲ್ಲೆ 
ಜಾರ್ಜ್ ಪಿಂಟೊ 

ಮೆ : ಯುನೈಟೆಡ್ ಬ್ರಿವರೀಸ್ ಲಿ., ಪ್ಲಾಟ್ ನಂ . 310, 311 
ಅಬಕಾರಿ ಉಪ ಅಧೀಕ್ಷಕರು, 

322 / ಇ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ, ಮಂಗಳೂರು, 
ಅಬಕಾರಿ ಉಪ ಆಯುಕ್ತರ ಕಛೇರಿ, ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆ 
ಕನ್ನಡ ಜಿಲ್ಲೆ, ಮಂಗಳೂರು 
ಬಿ. ಎಂ . ಮಹದೇವಸ್ವಾಮಿ 

ಮೆ : ವೆಂಕಟೇಶ್ವರ ಡಿಸ್ಟಿಲರೀಸ್, 29/ಎ ಇಂಡಸ್ಟ್ರಿಯಲ್ 
ಅಬಕಾರಿ ಉಪ ಅಧೀಕ್ಷಕರು, 

ಏರಿಯಾ, ಯಲಹಂಕ ನ್ಯೂ ಟೌನ್, ಬೆಂಗಳೂರು 
ಕೋಲಾರ ಉಪ ವಿಭಾಗ , ಕೋಲಾರ ಜಿಲ್ಲೆ 
ಅಜೀಜ್ ಪೆರಮನೂರ್ 

ಮೆ : ಎಜಿ ಡಿಸ್ಟಿಲರೀಸ್, ನಂ . 140 , 143, ಬನ್ನಿಮಂಟಪ 
ಅಬಕಾರಿ ಉಪ ಅಧೀಕ್ಷಕರು, 

ಲೇಔಟ್ , ಮೈಸೂರು 
ಮಂಗಳೂರು ಉಪ ವಿಭಾಗ-1, ದಕ್ಷಿಣ ಕನ್ನಡ 


13 


16 | 


ಎನ್.ಎಸ್ . ಶಾಮಾಜೋಯಿಷ್ 

ಮೆ : ವಿಲ್ಸನ್ ಡಿಸ್ಟಿಲರೀಸ್ ಪ್ರೈ . ಲಿ., ಗೆಂಡೆ ಹೊಸಹಳ್ಳಿ ಅಂಚೆ, 
ಅಬಕಾರಿ ಉಪ ಆಯುಕ್ತರ ಕಛೇರಿ, ಅರಕೆರೆ, ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ 
ಕೊಡಗು ಜಿಲ್ಲೆ, ಮಡಿಕೇರಿ 
| ಎಂ . ರೂಪ 

ಬಿಟಿ & ಎಫ್ಸಿ ಪೈಲಿ., 1ನೇ ಹಂತ, ಪೀಣ್ಯ ಬೆಂಗಳೂರು 
ಅಬಕಾರಿ ಉಪ ಅಧೀಕ್ಷಕರು, 
ಖೋಡೆ ಆರ್. ಸಿ . ಎ ., ಬೆಂಗಳೂರು 
ತಿಮ್ಮೇಗೌಡ, 

| ಅಬಕಾರಿ ಅಧೀಕ್ಷಕರು, ಇಂದಿರಾ ನಗರ 
ಅಬಕಾರಿ ಉಪ ಅಧೀಕ್ಷಕರು, 

( ಜಾ ಮತ್ತು ತ) ಬೆಂಗಳೂರು. ( ಶ್ರೀ ನಾಗರಾಜಯ್ಯ , ಎಸ್. 
ಅಬಕಾರಿ ಉಪ ಆಯುಕ್ತರ ಕಛೇರಿ, ಹಾಸನ ಇವರ ಸ್ಥಾನದಲ್ಲಿ) 


ಜಿಲೆ 


೨೫ 


18 


ಭಾಗ - ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೪, ೨೦೧೦ 
ಕ್ರ. ಸಂ | ಅಧಿಕಾರಿ ಹೆಸರು ಮತ್ತು ಪ್ರಸ್ತುತ ಕಾರ್ಯ ಅಬಕಾರಿ ಅಧೀಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡಿ 
ನಿರ್ವಹಿಸುತ್ತಿರುವ ಸ್ಥಳ 

ನೇಮಿಸಲಾಗಿರುವ ಸ್ಥಳ 
ಶ್ರೀಮತಿ/ ಶ್ರೀ 
ಭೀಮರಾವ್ ಕುಲಕರ್ಣಿ, 

ಮೆ : ವೆಂಕಟೇಶ್ವರ ಡಿಸ್ಟಿಲರೀಸ್, ನಂ . 112, ಮಲ್ಲಾಪುರ 
ಅಬಕಾರಿ ಉಪ ಅಧೀಕ್ಷಕರು, 

ಗ್ರಾಮ , ಭಾಲ್ಕಿ ತಾಲ್ಲೂಕು, ಬೀದರ್ ಜಿಲ್ಲೆ 
ಅಬಕಾರಿ ಉಪ ಆಯುಕ್ತರ ಕಛೇರಿ, 
ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ 
ಎಲ್.ಎ . ಅದ್ವಾನಿ, 

ಕೆ. ಎಸ್. ಬಿ . ಸಿ .ಎಲ್ , ಬೆಳಗಾಂ 
ಅಬಕಾರಿ ಉಪ ಅಧೀಕ್ಷಕರು, 
ರಾಣಿಬೆನ್ನೂರುಉಪ ವಿಭಾಗ , ಹಾವೇರಿ ಜಿಲ್ಲೆ 
ಹೆಚ್.ಎಫ್. ಕುಪ್ಪೆಲ್ಲೂರ್ 

ಶ್ರೀ ರೇಣುಕಾ ಶುಗರ್ , ಲಿ., ಕೊಕಟನೂರು, ಅಥಣಿ 
ಅಬಕಾರಿ ಉಪ ಅಧೀಕ್ಷಕರು , 

ತಾಲ್ಲೂಕು, ಬೆಳಗಾಂ ಜಿಲ್ಲೆ 
ಅಬಕಾರಿ ಉಪ ಆಯುಕ್ತರ ಕಛೇರಿ, 
ಬಳ್ಳಾರಿ ಜಿಲ್ಲೆ 
ಬಿ . ಮಾದೇಶ್, 

ಮೆ : ಚಾಮುಂಡಿ ಡಿಸ್ಟಿಲರೀಸ್ ಪ್ರೈ . ಲಿ. ಕೆಂಪೇಗೌಡನ 
ಅಬಕಾರಿ ಉಪ ಅಧೀಕ್ಷಕರು, 

ಕೊಪಲು, ಮಳಿಯೂರು ಗ್ರಾಮ ಟಿ . ನರಸೀಪುರ ತಾಲೂಕು. 
ವಿರಾಜಪೇಟೆ ಉಪ ವಿಭಾಗ, ಕೊಡಗು ಜಿಲ್ಲೆ ಮೈಸೂರು ಜಿಲ್ಲೆ 
22 ಕೆ. ರೂಪಶ್ರೀ , 

ಮೆ : ಯುನೈಟೆಡ್ ಸ್ಪಿರಿಟ್ ಲಿ., ಶಯೋರಾ ಆಕೇಡ್, 
ಅಬಕಾರಿ ಉಪ ಅಧೀಕ್ಷಕರು, 

ಕುಂಬಳಗೋಡ್ ಅಂಚೆ, ಬೆಂಗಳೂರು 
ಅಬಕಾರಿ ಉಪ ಆಯುಕ್ತರ ಕಛೇರಿ, 
ರಾಮನಗರ ಜಿಲ್ಲೆ 
ಮೇರುನಂದನ್ ಕೆ. ಬಿ. 

ಮಾನ್ಯ ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರರ ಆಪ್ತ 
ಅಬಕಾರಿ ಉಪ ಅಧೀಕ್ಷಕರು, 

ಕಾರ್ಯದರ್ಶಿಯಾಗಿ ಮುಂದುವರೆಸಿದೆ. 
ಮಾನ್ಯ ಮುಖ್ಯ ಮಂತ್ರಿಯವರ ಮಾಧ್ಯಮ 
ಸಲಹೆಗಾರರ ಆಪ್ತ ಕಾರ್ಯದರ್ಶಿ , 
ಜಗದೀಶ್ ನಾಯಕ್ , 

ಬನ್ನಾರಿ ಅಮ್ಮನ್ ಶುಗರ್ ಲಿ., ನಂಜನಗೂಡು, 
ಅಬಕಾರಿ ಉಪ ಅಧೀಕ್ಷಕರು, 

ಮೈಸೂರು ಜಿಲ್ಲೆ 
ಅಬಕಾರಿ ಉಪ ಆಯುಕ್ತರ ಕಛೇರಿ, ಬೆಂಗಳೂರು 
ನಗರ ಜಿಲ್ಲೆ ( ಪೂರ್ವ) , ಬೆಂಗಳೂರು 
ವೀಣಾ ಆರ್‌, 

ಮೆ :ಎಸ್. ಪಿ.ಆರ್. ಗ್ರೂಪ್ ಹೋಲ್ಡಿಂಗ್ಸ್ ಪ್ರೈ . ಲಿ., ಮೈಸೂರು 
ಅಬಕಾರಿ ಉಪ ಅಧೀಕ್ಷಕರು, 

ರಸ್ತೆ, ಮಂಚನಾಯಕನ ಹಳ್ಳಿ ಗ್ರಾಮ ಬಿಡದಿ, ಅಂಚೆ, 
ಅಬಕಾರಿ ಉಪ ಆಯುಕ್ತರ ಕಛೇರಿ, ರಾಮನಗರ ತಾಲ್ಲೂಕು ರಾಮನಗರ ಜಿಲ್ಲೆ.. 
ಚಿಕ್ಕಬಳ್ಳಾಪುರ ಜಿಲ್ಲೆ 


23 


26 


ಮೊಹಮ್ಮದ್ ಅಬೀದ್ ಹುಸೇನ್ 
ಅಬಕಾರಿ ಉಪ ಅಧೀಕ್ಷಕರು, 
ದಾವಣಗೆರೆ ಉಪ ವಿಭಾಗ, ದಾವಣಗೆರೆ ಜಿಲ್ಲೆ 


ಅಬಕಾರಿ ಜಂಟಿ ಆಯುಕ್ತರ ಕಛೇರಿ, ಬೆಳಗಾಂ ವಿಭಾಗ, 
ಬೆಳಗಾಂ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪, ೨೦೧೦ 

ಭಾಗ - ೨ 
ಕ್ರ. ಸಂ | ಅಧಿಕಾರಿ ಹೆಸರು ಮತ್ತು ಪ್ರಸ್ತುತ ಕಾರ್ಯ ಅಬಕಾರಿ ಅಧೀಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡಿ 
ನಿರ್ವಹಿಸುತ್ತಿರುವ ಸ್ಥಳ 

ನೇಮಿಸಲಾಗಿರುವ ಸ್ಥಳ 
ಶ್ರೀಮತಿ/ ಶ್ರೀ 
ಎನ್. ನಿರ್ಮಲ 

ಅಬಕಾರಿ ಆಯುಕ್ತರ ಕಚೇರಿ, ಬೆಂಗಳೂರು 
ಅಬಕಾರಿ ಉಪ ಅಧೀಕ್ಷಕರು, 
ಚಿಕ್ಕಬಳ್ಳಾಪುರ ಉಪ ವಿಭಾಗ , ಚಿಕ್ಕಬಳ್ಳಾಪುರ 


09 
. 


28 ಜೆ. ಗಿರಿ 

ಅಬಕಾರಿ ಅಧೀಕ್ಷಕರು, ಯಶವಂತಪುರ ( ಜಾ ಮತ್ತು ತ) 
ಅಬಕಾರಿ ಉಪ ಅಧೀಕ್ಷಕರು, 

ಬೆಂಗಳೂರು, ( ಶ್ರೀ ಸೋಮೇಶ್ವರ ಜೆ.ಎನ್‌. ಇವರ 
ಬಳ್ಳಾರಿ ಉಪ ವಿಭಾಗ , ಬಳ್ಳಾರಿ ಜಿಲ್ಲೆ 

ವರ್ಗಾವಣೆಯಿಂದ ತೆರವಾದ ಜಾಗದಲ್ಲಿ) 
29 | ಎ . ಎಲ್. ನಾಗೇಶ್ 

ಎನ್. ಎಸ್. ಎಲ್ . ಶುಗರ್ ಲಿ., ಮಂಡ್ಯ ಜಿಲ್ಲೆ 
ಅಬಕಾರಿ ಉಪ ಅಧೀಕ್ಷಕರು, 
ಹುಣಸೂರು ಉಪ ವಿಭಾಗ, ಮೈಸೂರು ಜಿಲ್ಲೆ 
ಸಿ . ಜಗದೀಶ್ 

1ನೇ ಕೇಂದ್ರ ಸಹಾಯಕರು, ಅಬಕಾರಿ ಆಯುಕ್ತರ ಕಛೇರಿ, 
ಅಬಕಾರಿ ಉಪ ಅಧೀಕ್ಷಕರು, 

ಬೆಂಗಳೂರು 
ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ ಜಿಲ್ಲೆ 
31 ಸುಮಿತಾ ಕೆ.ಕೆ. 

ಮೆ : ಜೆ. ಪಿ. ಡಿಸ್ಟಿಲರೀಸ್ ಪ್ರೈ . ಲಿ . ನಂ . 8 ಮಾಕಳಿ ದಾಸನಪುರ 
ಅಬಕಾರಿ ಉಪ ಅಧೀಕ್ಷಕರು, 

ಹೋಬಳಿ , ಬೆಂಗಳೂರು ಜಿಲ್ಲೆ 
ಅಬಕಾರಿ ಉಪ ಆಯುಕ್ತರ ಕಛೇರಿ, ಬೆಂಗಳೂರು 

ನಗರ ಜಿಲ್ಲೆ ( ದಕ್ಷಿಣ) 
32 | ಪಿ . ಗೋಪಾಲಕೃಷ್ಣ ಗೌಡ, 

ಖೋಡೆ ಬ್ರಿವರೀಸ್ ಲಿ., ( ಡಿಸ್ಟಿಲರಿ ಡಿವಿಜನ್), 7ನೇ ಮೈಲಿ, 
ಅಬಕಾರಿ ಉಪ ಅಧೀಕ್ಷಕರು , 

ಕನಕಪುರ ರಸ್ತೆ, ಕೋಣನಕುಂಟೆ ಗ್ರಾಮ , ಬೆಂಗಳೂರು 
ಚಿಕ್ಕೋಡಿಉಪ ವಿಭಾಗ, ಬೆಳಗಾಂ ಜಿಲ್ಲೆ 
33 | ಕೆ. ಎಸ್ . ಮುರಳಿ , 

ಖೋಡೆ ಆರ್ . ಸಿ . ಎ ., ನಂ . 11 , ರೇಸ್ ಕೋರ್ಸ್ ರಸ್ತೆ , 
ಅಬಕಾರಿ ಉಪ ಅಧೀಕ್ಷಕರು, 

ಬೆಂಗಳೂರು 
ಅಬಕಾರಿ ಉಪ ಆಯುಕ್ತರ ಕಛೇರಿ, ಬೆಂಗಳೂರು 
(ಉತ್ತರ) ಬೆಂಗಳೂರು ನಗರ ಜಿಲ್ಲೆ 
ಪಿ . ಬಿಂದುಶ್ರೀ , 

ಅಬಕಾರಿ ಜಂಟಿ ಆಯುಕ್ತರ ಕಛೇರಿ, 
ಅಬಕಾರಿ ಉಪ ಅಧೀಕ್ಷಕರು , 

ಬೆಂಗಳೂರು ವಿಭಾಗ, ಬೆಂಗಳೂರು 
ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಜಿಲ್ಲೆ 
35 | ಕೆ. ಅರುಣ್ ಕುಮಾರ್ , 

ಜೆಮಿನಿ ಡಿಸ್ಟಿಲರಿಸ್ ಪ್ರೈ . ಲಿ., ಸೋಲೂರು ಗ್ರಾಮ ಮಾಗಡಿ 
ಅಬಕಾರಿ ಉಪ ಅಧೀಕ್ಷಕರು , 

ತಾಲ್ಲೂಕು, ರಾಮನಗರ ಜಿಲ್ಲೆ 
ಪುತ್ತೂರು ಉಪ ವಿಭಾಗ, ದಕ್ಷಿಣ ಕನ್ನಡ ಜಿಲ್ಲೆ 

ಮೇಲ್ಕಂಡ ಮುಂಬಡ್ತಿ ಆದೇಶವು ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ದಾಖಲಾಗಿರುವ ಅರ್ಜಿ 
ಸಂಖ್ಯೆ :3237/2008 cfw ಅರ್ಜಿ ಸಂಖ್ಯೆಗಳು 3238 ರಿಂದ 3249 /2008, ಅರ್ಜಿ ಸಂಖ್ಯೆ:937 - 40 /2009 ಮತ್ತು 1437 
37 /2009ರಲ್ಲಿ ಹಾಗೂ ಈ ಮುಂಬಡ್ತಿಗೆ ಸಂಬಂಧಿಸಿದ ಇನ್ನಾವುದೇ ನ್ಯಾಯಾಲಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾನ್ಯ 
ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ನೀಡುವ ಅಂತಿಮ ತೀರ್ಪಿನ ಆದೇಶದ ನಿಬಂಧನೆ/ ಷರತ್ತಿಗೆ ಒಳಪಟ್ಟಿರುತ್ತದೆ. 


34 | 


ಭಾಗ - ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೪, ೨೦೧೦ 

ಭಾಗ - 2 
ರಾಜ್ಯ ಅಬಕಾರಿ ಸೇವೆಗೆ ಸೇರಿದ ಈ ಕೆಳಕಂಡ ಅಬಕಾರಿ ಅಧೀಕ್ಷಕರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಗೆ ವರ್ಗಾಯಿಸಿ 
ನೇಮಿಸಿದೆ. 
ಕ್ರ. ಸಂ ಅಧಿಕಾರಿ ಹೆಸರು ಮತ್ತು ಪ್ರಸ್ತುತ ಕಾರ್ಯ 

ವರ್ಗಾಯಿಸಿ ನೇಮಿಸಿದ ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 
1 ಶ್ರೀ ಸೋಮೇಶ್ವರ ಜೆ.ಎನ್, 

ಪೆರ್ನಾಡ್ ರೆಕಾರ್ಡ್ ಇಂಡಿಯಾ ಪ್ರೈ . ಲಿ. ಮಾರೋಹಳ್ಳಿ 
ಅಬಕಾರಿ ಅಧೀಕ್ಷಕರು, 

ಗ್ರಾಮ , ಟಿ . ಬೇಗೂರು, ಎನ್.ಹೆಚ್.- 4 ರಸ್ತೆ, ನೆಲಮಂಗಲ 
ಯಶವಂತಪುರ ( ಜಾ ಮತ್ತು ತ) ಬೆಂಗಳೂರು ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1804 

ಬಿ.ಎನ್ . ಜಗದೀಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆರ್ಥಿಕ ಇಲಾಖೆ ( ಅಬಕಾರಿ) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 457 SAS 2009 , Bangalore , Dated : 15th December, 2009 
Dr. H .V . Parshwanath , IAS (KN 92 ), waiting for posting is posted with immediate effect & until 
further orders as Registrar of Co -operative Societies, Bangalore in the existing vacancy . 

By Order and in the name of the Governor of Karnataka, 
P . R . 18 

K . G . ANANTHA 

Under Secretary to Government, 
Department of Personnel and Administrative Reforms (Services-1) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ: ವಾಕೈ 99 ರೇಸೇವಿ 2009 , ಬೆಂಗಳೂರು, ದಿನಾಂಕ : 24ನೇ ಡಿಸೆಂಬರ್ , 2009 
ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ , ತಲಘಟ್ಟಪುರ, ಬೆಂಗಳೂರು, ಇಲ್ಲಿ 
ಉಪಕುಲಸಚಿವರ ಹುದ್ದೆಯಲ್ಲಿ ನಿಯೋಜನೆ ಮೇಲೆ ಕಾರ್ಯ ನಿರ್ವಹಿಸುತ್ತಿರುವ ಡಾ :ಕೆ. ಜಿ. ಏಕಾಂತಪ್ಪ, ರೇಷ್ಮೆ ಉಪ 
ನಿರ್ದೇಶಕರು, ಇವರ ನಿಯೋಜನೆಯನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿ, ಇವರ ಸೇವೆಯನ್ನು ವಾಪಸ್ಸು 
ಪಡೆದು ಹಾಲಿ ಖಾಲಿ ಇರುವ ರೇಷ್ಮೆ ಉಪ ನಿರ್ದೇಶಕರು, ಶಿರಸಿ, ಇಲ್ಲಿಗೆ ಮುಂದಿನ ಆದೇಶದವರೆಗೆ ಸಾರ್ವಜನಿಕ 
ಹಿತದೃಷ್ಟಿಯಿಂದ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್, 19 

ಬಿ . ದೇವಿಕ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ರೇಷೆ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 263 ಎಎಸ್‌ಡಿ 2009 , ಬೆಂಗಳೂರು, ದಿನಾಂಕ: 17ನೇ ಡಿಸೆಂಬರ್ , 2009 
ಕಂದಾಯ ಇಲಾಖೆಯ ಸೇವೆಗೆ ಸೇರಿದ ಶಿರಸ್ತೆದಾರ /ಉಪ ತಹಶೀಲ್ದಾರ್‌ ವೃಂದದ ಶ್ರೀ ಎಂ . ಜಗನ್ನಾಥರಾವ್, 
ವ್ಯವಸ್ಥಾಪಕರು, ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಛೇರಿ, ಹೇಮಾವತಿ ನಾಲಾ ಯೋಜನೆ, ಹಾಸನ ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ . 11 ,400 - 21,600ರಲ್ಲಿ ತಹಶೀಲ್ದಾರ್‌ ಗ್ರೇಡ್ - 2 


೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪, ೨೦೧೦ 

ಭಾಗ - ೨ 
ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಿ ತಹಶೀಲ್ದಾರ್‌, ಸುಳ್ಯ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಖಾಲಿ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 20 

ಎಸ್. ಬಿ. ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ (ಸೇವೆಗಳು - 3) 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 80 ಪ್ರವಾನಿ 2009 , ಬೆಂಗಳೂರು, ದಿನಾಂಕ: 19ನೇ ಡಿಸೆಂಬರ್, 2009 
ಶ್ರೀ ಎಸ್.ಕೆ. ತೆಗ್ಗಿನಮನಿ ಸರ್ಕಾರದ ಉಪ ಕಾರ್ಯದರ್ಶಿ , ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು 
ಪ್ರವಾಸೋದ್ಯಮ ಇಲಾಖೆ ಇವರನ್ನು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಿಯಮಿತದ ನಿರ್ದೇಶಕರ 
ಮಂಡಳಿಗೆ ನಿರ್ದೇಶಕರನ್ನಾಗಿ ಶ್ರೀ ಎಂ .ಎಸ್. ಮಹಂತೇಶಯ್ಯ , ಸರ್ಕಾರದ ಉಪ ಕಾರ್ಯದರ್ಶಿಗಳು ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಾಮನಿರ್ದೇಶನ ಮಾಡಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್. 21 

ಎಸ್ . ನಾರಾಯಣಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 466 SAS 2009, Bangalore , Dated : 30th December , 2009 
The Additional Chief Secretary to Government, Finance Department is placed in additional charge 
of the post of Principal Secretary to Government, Planning and Statistics Department, Bangalore until 
further orders vice Smt Sobha Nambisan , IAS retiring on superannuation on 31. 12 . 2009. 

By Order and in the name of the Governor of Karnataka, 
P . R . 22 

K .G . ANANTHA 

Under Secretary to Government, 
Department of Personnel and Administrative Reforms (Services -I) 
HIGH COURT OF KARNATAKA, 

NOTIFICATION 
GOB (0) 15 (45)/ 2009, Bangalore, Dated : 21 December, 2009 
Sri D . S . Muttur, XVIII Addl. City Civil and Sessions Judge , Bangalore , is permitted to surrender 30 
days of Earned Leave from 1. 12 . 2009 to 30 . 12 .2009 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118 (2) of K .C .S. Rs. 

By Order of the High Court, 
P . R . 23 

Deputy Registrar 


2J07 - 9 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪, ೨೦೧೦ 

96 
HIGH COURT OF KARNATAKA , 

NOTIFICATION 
GOB (1) 141/2009 , Bangalore , Dated : 19th December, 2009 
Sri Prakash S . Helavar, Deputy Registrar, Court of Small Causes , Bangalore is granted Earned 
leave for 10 days from 13. 4 .2009 to 22. 4 .2009 (bdi) with permission to prefix the General Holidays on 
11.4 .2009 and 12 .4 .2009. 

The Assistant Registrar, Court of Small Causes , Bangalore , has been placed in additional charge 
of the post of the Deputy Registrar, Court of Small Causes, Bangalore , during the above said leave 
period . 

Sri Prakash S . Helavar, Deputy Registrar, Court of Small causes, Bangalore , is re -posted to the 
same post on expiry of the above said leave period . 

By Order of the High Court , 
P .R . 24 

Deputy Registrar 
HIGH COURT OF KARNATAKA , 

NOTIFICATION 
GOB (l) 129 /2009, Bangalore , Dated : 19th December, 2009 
Smt B .K . Komala , Civil Judge (Jr. Dn ) and JMFC , Bagepalli, is granted Earned leave for 11 days 
from 8 . 7 .2009 to 18 .7 . 2009 (bdi) with permission to suffix the General Holiday on 19 .7 .2009. 

The Prl. Civil Judge ( Jr . Dn ) and JMFC ., Chickballapur, has been placed in additional charge of 
the court of the Civil Judge ( Jr. Dn ) and JMFC , Bagepalli, during the above said leave period . 

Smt. B.K . Komala , Civil Judge ( Jr. Dn) and JMFC ., Bagepalli, is re -posted to the same post on 
expiry of the above said leave period . 

By Order of the High Court , 
P . R . 25 

Deputy Registrar 
HIGH COURT OF KARNATAKA , 

NOTIFICATION 
GOB (1) 216 /2009, Bangalore, Dated : 18th December, 2009 
Sri R . S . Doddamani, Civil Judge ( Jr . Dn) and JMFC , Hadagali, is granted Earned leave for 5 
days from 6 .7.2009 to 10 .7 . 2009 (bdi), with permission to prefix and suffix the General Holidays on 
5 .7 . 2009, 11.7 . 2009 and 12.7 .2009, on Medical Grounds. 

The Civil Judge ( Jr. Dn ) and JMFC ., Hagaribommanahalli, has been placed in additional charge 
of the court of the Civil Judge ( Jr. Dn ) and JMFC., Hadagali , during the above leave period . 

Sri R .S . Doddamani, Civil Judge (Jr. Dn ) and JMFC , Hadagali is re-posted to the same post on 
expiry of the leave period . 

By Order of the High Court, 
P . R . 26 

Deputy Registrar 


ao ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪ , ೨೦೧೦ 

288 - 9 
HIGH COURT OF KARNATAKA , 

NOTIFICATION 
GOB (1) 361/2009 , Bangalore, Dated : 18th December , 2009 
Sri Saheel Ahamed S . Kunnibhavi, Civil Judge ( Jr. Dn ) and JMFC ., Yalandur , presently under 
training at Karnataka Judicial Academy, is granted Paternity leave for 15 days from 11. 11. 2009 to 
25. 11.2009 (bdi). 

Sri Saheel Ahamed S. Kunnibhavi, Civil Judge (Jr. Dn ) and JMFC ., Yalandur, presently under 
training at Karnataka Judicial Academy is re-posted to the same post on expiry of the leave period . 

By Order of the High Court, 
P .R . 27 

Deputy Registrar 
HIGH COURT OF KARNATAKA , 

NOTIFICATION 
GOB (I) 175 /2009, Bangalore , Dated : 18th December, 2009 
Sri Ramesh Durgappa Ekabote , Civil Judge (Jr . Dn ) and JMFC , Nippani, is granted Paternity 
leave for 15 days from 17 .5 .2009 to 31.5 .2009 (bdi). 

The I. Addl. Civil Judge ( Jr. Dn) and JMFC , Chikodi, has been placed in additional charge of the 
court of the Civil Judge ( Jr . Dn ) and JMFC ., Nippani, during the above leave period . 

Sri Ramesh Durgappa Ekabote , Civil Judge (Jr. Dn ) and JMFC., Nippani, is re -posted to the 
same post on expiry of the leave period . 

By Order of the High Court , 
P . R . 28 

Deputy Registrar 
HIGH COURT OF KARNATAKA , 

NOTIFICATION 
GOB (1) 386 / 2009 , Bangalore, Dated : 15th December, 2009 
Sri Madhusudhan D .K ., Addl Civil Judge ( Jr. Dn ) and JMFC , Mudigere, is granted Paternity 
leave for 6 days from 24 . 10 . 2009 to 29. 10 .2009 (bdi). 

The Civil Judge (Sr . Dn ) and JMFC ., Chickmagalur, on Criminal side and the II Addl .Civil Judge 
(Jr. Dn ) and JMFC ., Chickmagalur, on Civil side , have been placed in additional charge of the court of the 
Addl . Civil Judge (Jr. Dn ) and JMFC ., Mudigere , during the above leave period . 

Sri Madhusudhan D .K ., Addl . Civil Judge (Jr . Dn ) and JMFC ., Mudigere , is re- posted to the same 
post on expiry of the above said leave period . 

By Order of the High Court , 
P .R . 29 

Deputy Registrar 
HIGH COURT OF KARNATAKA, 

NOTIFICATION 
GOB(1) 165/2009, Bangalore, Dated : 15th December, 2009 
Sri B . A . Muchandi, the then Presiding Officer, Labour Court, Bangalore , is granted Committed 
Leave for 13 days from 11 .5. 2009 to 23.5 .2009 (bdi), prefixing and suffixing the General Holidays on 
9 .5 . 2009 , 10 .5 .2009 . and 24 .5 .2009 , on private Affairs . 


20 


JOR - g 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪, ೨೦೧೦ 
The Presiding Officer, II Addl. Labour Court, Bangalore, from 9 .5 .2009 to 14 .5 .2009 (bdi) and 
from 17.5.2009 to 24 .5 .2009 and the III Addl .prl. Judge, Family Court, Bangalore , on 15 .5 .2009 and 
16 .5. 2009 , have been placed in additional charge of the Labour Court, Bangalore . 

Sri B .A . Muchandi, the then Presiding Officer, Labour Court, Bangalore , is re -posted to the same 
post on expiry of leave . 

By Order of the High Court , 
P . R . 30 

Deputy Registrar 
HIGH COURT OF KARNATAKA , 

NOTIFICATION 
No .GOB (1) 3/ 2009 , Bangalore , Dated : 22nd December, 2009 
The Presiding Officers of the Courts mentioned at Column No. 1 below , are concurrently 
appointed as the Presiding Officers of the Courts mentioned at Column No. 2 , with immediate effect and 
until further orders : 
Designation of the Presiding Officer 

Name of the Courts to which concurrent 

appointment is made 
1 Addl. Civil Judge (Jr. Dn ) and JMFC , Athani Civil Judge ( Jr. Dn ) and JMFC , Athani 

Addl Civil Judge ( Jr. Dn ) and JMFC ., Civil Judge (Jr. Dn ) and JMFC , Bailhongal 

Bailhongal 
3 Addl. Civil Judge (Jr . Dn ) and JMFC , Gokak Civil Judge (Jr, Dn ) and JMFC , Gokak 
4 Civil Judge (Jr. Dn) and JMFC , Raibag Addl. Civil Judge ( Jr. Dn ), and JMFC , Raibag. 

By Order of the High Court, 
P . R . 31 

R . B . BUDIHAL 

Registrar General 
HIGH COURT OF KARNATAKA , 
NOTIFICATION No.GOB (1) 3/2009, Bangalore, Dated : 24th December, 2009 

The Presiding Officers of the Courts mentioned at Column No . 1 below , are concurrently 
appointed as the Presiding Officers of the Courts mentioned at Column No. 2 , with immediate effect from 
9 . 11. 2009 and until further orders : 
Designation of the Presiding Officer 

Name of the Courts to which concurrent 

appointment is made 
1 1. Addl. Civil Judge (Sr. Dn) Chitradurga Prl. Civil Judge ( Jr. Dn ) and JMFC , Chitradurga . 
2 1 Addl Civil Judge (Sr. Dn ) Chitradurga Addl .Civil Judge ( Jr. Dn ) and JMFC, Chitradurga 
3 II Addl. Civil Judge (Sr. Dn ) Chitradurga II. Addl. Civil Judge (Jr. Dn ) and JMFC ., 

Chitradurga 
4 Prl. Civil Judge (Jr. Dn ) and JMFC ., Hiriyur Addl Civil Judge ( Jr . Dn ), Hiriyur. 

Civil Judge ( Jr. Dn ) and JMFC ., Hosadurga Addl. Civil Judge (Jr. Dn ) and JMFC Hosadurga 

Civil Judge ( Jr. Dn ) and JMFC ., Challakere ., Addl. Civil Judge ( Jr . Dn ) and JMFC., Challakere. 
7 Addl. Civil Judge ( Jr . Dn )., Holalkere Civil Judge ( Ir . Dn ) and JMFC , Holalkere 

By Order of the High Court , 
P . R . 32 

R . B . BUDIHAL 
Registrar General 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೪ , ೨೦೧೦ 

288 - 9 
HIGH COURT OF KARNATAKA , 

NOTIFICATION 
No .GOB (1) 3/2009, Bangalore , Dated : 24th December, 2009 
The Presiding Officers of Addl Civil Judge (Jr. Dn ) and JMFC I Court Bijapur , is concurrently 
appointed as the Presiding Officer of the Court of III Addl . Civil Judge (Jr. Dn ) Bijapur, with effect from 
9 . 11. 2009 and until further orders . 

By Order of the High Court , 
P . R . 33 

R . B . BUDIHAL 


Registrar General 
HIGH COURT OF KARNATAKA, 

NOTIFICATION 
No.GOB (1) 3/2009 , Bangalore , Dated : 31st December , 2009 
The High Court of Karnataka hereby confers powers of Judicial Magistrate First Class on the 
Addl Civil judge (Jr. Dn ) Shidlaghatta, under Section 11( 3) of the Code of Criminal Procedure , 1973, with 
immediate effect and until further orders . 

By Order of the High Court, 
P . R . 34 

R . B . BUDIHAL 

Registrar General 
HIGH COURT OF KARNATAKA , 

NOTIFICATION 
No .RSB 192/2009 {GOB ( 1)}, Bangalore, Dated: 30th December, 2009 
The High Court of Karnataka hereby confers powers of Judicial Magistrate First Class on the 
Civil Judge (Sr. Dn ) Basavana -Bagewadi, under Section 11( 3) of the Code of Criminal Procedure , 1973 , 
with immediate effect and until further orders . 

By Order of the High Court , 
P . R . 35 

R . B . BUDIHAL 


Registrar General 


HIGH COURT OF KARNATAKA , 


NOTIFICATION 


No.GOB ( II) 194 /2007 , Bangalore , Dated : 24th December, 2009 
The Addl Civil Judge (Jr. Dn ) and JMFC ., Bailhongal, is directed to itinerate to Kittur, for 3 days in 
a week i.e ., on every working Thursday , Friday and Saturday , to dispose of the cases relating to the Kittur 
Hobli , Taluk of Bailhongal, with immediate effect, until further orders . 

By Order of the High Court , 
P . R . 36 

R . B . BUDIHAL 


Registrar General 


